108 


ರಾಜಸ್ಥಾನದ ಸರ್ಕಾರಿ ಶಾಲೆಗಳಲ್ಲಿ ಡಿಜಿಟಲ್‌ ಕಲಿಕೆ 


ಶೋಭಿತಾ ರಾಜ್‌ಗೋಪಾಲ್‌ ಮತ್ತು ಮುಕ್ತಾ ಗುಪ್ತಾ 


ಹಿನ್ನೆಲೆ 


ಹಿಂದೆಂದೂ ಕಂಡಿರದಂತಹ ಕೋವಿಡ್‌-19 ಪಿಡುಗು 
ಜಾಗತಿಕವಾಗಿ ದೊಡ್ಡ ಪ್ರಮಾಣದಲ್ಲ ಜನಜೀವನದ ಮೇಲೆ 
ದುಷ್ಟರಿಣಾಮ ಜೀರಿದೆ. ಈ ಪಿಡುಗಿನ ಪರಿಣಾಮವು ಸಾಮಾಜಕ, 
ಆರ್ಥಿಕ ಮತ್ತು ರಾಜಕೀಯ ವಲಯಗಳನ್ನು ಇನ್ನಿಲ್ಲದಂತೆ ಕಾಡಿದೆ. 
ಭಾರತದಲ್ಲ. ದೇಶದಾದ್ಯಂತ ಶಾಲೆ ಮತ್ತು ಕಾಲೇಜುಗಳನ್ನು 
ಮುಚ್ಚಿರುವ ಕಾರಣ ಎಲ್ಲಾ ಭಾಗದ, ವಿದ್ಯಾರ್ಥಿ ಸಮೂಹಕ್ಕೆ 
ಅದರಲ್ಲೂ ದುರ್ಬಲ ವರ್ಗದ ಮತ್ತು ಅತ್ಯಂತ ಹಿಂದುಳದ 
ಸ್ಥಿತಿಯಲ್ಲರುವ ವಿದ್ಯಾರ್ಥಿಗಳ ಮೇಲೆ ಭಾರೀ ಪ್ರಮಾಣದ 
ತೊಂದರೆಯಾಗಿದೆ. ಈ ಪರಿಸ್ಥಿತಿಗೆ ಪ್ರತಿಯಾಗಿ, ರಾಜ್ಯ ಸರ್ಕಾರಗಳ 
ಶಿಕ್ಷಣ ಇಲಾಖೆಗಳು ಶಾಲೆಗಳಗೆ ತೊಂದರೆಯಾಗಿರುವುದರಿಂದ 
ಎದುರಾಗಿರುವ ಸಮಸ್ಯೆಯನ್ನು ಎದುರಿಸಲು ಸಜ್ಜಾಗಿದೆ. ಬರವಣಿಗೆ 
/ ವಿಡಿಯೊ / ಶ್ರವಣರೂಪದ ಪಠ್ಯವನ್ನು ಎಸ್‌ಎಂಎಸ್‌ ಸಂದೇಶ, 
ವಾಟ್ಸಾಪ್‌, ರೇಡಿಯೊ ಮತ್ತು ಟವಿ ಕಾರ್ಯಕ್ರಮಗಳ ಮೂಲಕ 
ವಿದ್ಯಾರ್ಥಿಗಳನ್ನು ತಲುಪಲು ಪ್ರಯತ್ನಿಸುವ ಮೂಲಕ ಡಿಜಟಲ್‌ 
ಆಧಾರಿತ ದೂರ ಶಿಕ್ಷಣದ ಅವಕಾಶಗಳಗೆ ಒತ್ತು ನೀಡಲಾಲಯುತು. 


ರಾಜಸ್ಥಾನ ಸರ್ಕಾರವು 'ಕಲಕೆಯಲ್ಲ ತೊಡಗಿಸಿಕೊಳ್ಳುವಿಕೆಗಾಗಿ 
ಸಾಮಾಜಕ ಮಾಧ್ಯಮ ವೇದಿಕೆ" ( Social Media Interface for 
Learning Engagement (SMILE) wow, ವಾಲ್ಗ್ಲಾಪ್‌ ರೂಪದ 
ಇ-ಕಲಕಾ ವೇದಿಕೆಯನ್ನು 2೦೭೦ರ ಏಪ್ರಿಲ್‌ನಲ್ಲ ಪರಿಚಯುಸಿತು. 
ರಾಜ್ಯದ ಸರ್ಕಾರಿ ಶಾಲೆಯಲ್ಲ ಕಲಯುವ ಪ್ರತಿ ವಿದ್ಯಾರ್ಥಿಗೂ 
ಆನ್‌ಲೈನ್‌ ಕೋರ್ಸ್‌ ಒದಗಿಸುವುದು ಈ ಕಾರ್ಯಕ್ರಮದ 
ಉದ್ದೇಶಿತ ಗುರಿಯಾಗಿತ್ತು. 


ಸ್ಕೈಲ್‌/SMILE ಮೂಲಕ ಆನ್‌ಲೈನ್‌ ಖೋಧನೆ-ಕಲಕೆಯಲ್ಲ 
ತೊಡಗಿಸಿಕೊಂಡ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಅನುಭವಗಳನ್ನು 
ಈ ಲೇಖನದಲ್ಲ ವಿಶ್ಲೇಷಿಸಲಾಗಿದೆ. ರಾಜಸ್ಥಾನದ ವಿವಿಧ 
ಜಲ್ಲೆಗಳಲ್ಲನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಮತ್ತು 
ಶಿಕ್ಷಕರೊಂದಿಗೆ ನಡೆಸಿದ ಗುಣಾತ್ಮಕ ಸಂವಾದಗಳನ್ನು ಆಧರಿಸಿ 
ಇದನ್ನು ಬರೆಯಲಾಗಿದೆ. ಸದ್ಯ ಶಾಲಾ ಪ್ರಕ್ರಿಯೆಯಲ್ಲ ಈಗ 
ಆಗಿರುವ ವ್ಯತ್ಯಯವನ್ನು  ಗಮನದಲ್ಲಟ್ಟುಕೊಂಡು. ಮಕ್ಕಳು 
ಶೈಕ್ಷಣಿಕ  ಚಟುವಟಕೆಗಕ್ಲ ತೊಡಗಿಸಿಕೊಳ್ಳುವಂತೆ ಮಾಡಲು 
ಕಾರ್ಯತಂತ್ರ ರೂಪಿಸಿ, ವಿದ್ಯಾರ್ಥಿಗಳಗೆ ನ್ಯಾಯಯುತ ಮತ್ತು 
ಒಳಗೊಳ್ಳುವಿಕೆಯ ಅವಕಾಶವುಳ್ಗ ವಾತಾವರಣದಲ್ಲ ಕಲಕೆ 
ಮುಂದುವರಿಸುವ ಬಗ್ಗೆ ಮಾರ್ಗದರ್ಶನ ನೀಡಬೇಕು ಎಂಬುದು 
ಕೇಳಬಂದ ವಾದ. 


ಪರಿಮಿತಿ 


ಭೌಗೋಳಆಕವಾಗಿ ರಾಜಸ್ಥಾನವು ಭಾರತದಲ್ಪನ ದೊಡ್ಡ ರಾಜ್ಯ. 
ಸಶಕ್ತ ಕ್ರಿಯಾ ಗುಂಪು (Empowered Action Group (EAG)) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ದಮರ್ಬ್ಜಲ 


ಅಡಿ ಐರುವ, ಸಾಮಾಜಕವಾಗಿ-ಆರ್ಥಿಕವಾಗಿ 
ಅಂಶಗಳರುವ ಎಂಟು ರಾಜ್ಯಗಳಲ್ಲಿ ರಾಜಸ್ಥಾನವೂ ಒಂದು. ಶಿಕ್ಷಣ 
ವಲಯದಲ್ಲ ರಾಜ್ಯ ಸರ್ಕಾರ ಗಣನೀಯ ಪ್ರಮಾಣದಲ್ಲ ಬಂಡವಾಳ 
ಹೂಡಿದ್ದರೂ. ಗುಣಮಟ್ಟದ ಶಿಕ್ಷಣ, ನೀತಿ ಮತ್ತು ಅಂಗಕ್ಕೆ 
ಸಂಬಂಧಿಸಿದಂತೆ ರಾಜ್ಯದಲ್ಲನ ಶೈಕ್ಷಣಿಕ ಸ್ಥಿತಿಗತಿಯ ಮೇಲೆ 
ಹಲವಾರು ದೀರ್ಪಕಾಅಕ ಮತ್ತು ವ್ಯವಸ್ಥೆಗೆ ಸಂಬಂಧಿಸಿದ 
ಸಮಸ್ಯೆಗಳು ಪರಿಣಾಮ ಬೀರುತ್ತಿವೆ ಎಂಬುದನ್ನು ವಾಸ್ತವ 
ಸಂಗತಿಗಳು ಸಪೃಷ್ಟಪಡಿಸುತ್ತವೆ. 


ಪ್ರಸ್ಲುತ ಸಮಸ್ಯೆ ಮತ್ತು ಲಾಕ್‌ಡೌನ್‌ ಅವಧಿಯ ವಿಸ್ತರಣೆಗೆ 
ಸಂಬಂಧಿಸಿದಂತೆ, ರಾಜಸಾನ ಸರ್ಕಾರವು ಬೋರ್ಡ್‌ 
ಪರೀಕ್ಷೆಗಳನ್ನು ಮುಂದೂಡಿದೆಯಲ್ಲದೆ, 10ನೇ ಮತ್ತು 12ನೇ 
ತರಗತಿಯ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಎಲ್ಲಾ 
ವಿದ್ಯಾರ್ಥಿಗಳಗೆ ಮುಂದಿನ ತರಗತಿಗೆ ಬಡಿ ನೀಡಲು 
ತೀರ್ಮಾನಿಸಿದೆ. ಕೋವಿಡ್‌-19 ಪಿಡುಗಿನ ಅವಧಿಯಲ್ಲಯೂ 
ವಿದ್ಯಾರ್ಥಿಗಳ ಕಲಕೆಯು ಅಬಾಧಿತವಾಗಿ ಮುಂದುವರಿಸು- 
ವಂತಾಗಲು 2೦೭೦ರ ಏಪ್ರಿಲ್‌ನಿಂದ ಜೂನ್‌ನ ಅವಧಿಯಲ್ಲ 
ಆನ್‌ಲೈನ್‌ ಶಿಕ್ಷಣ ಒದಗಿಸಲು ಮೂರು ಕ್ರಮಗಳನ್ನು ಕೈಗೊಂಡಿತು. 
ಮೊದಲನೆಯದಾಗಿ, ಸೋಷಿಯಲ್‌ ಮೀಡಿಯಾ ಇಂಟರ್‌ಫೇಸ್‌ 
ಫಾರ್‌ ಲರ್ನಿಂಗ್‌ ಎಂಗೇಜ್‌ಮೆಂಟ್‌ (Social Media Interface 


for Learning Engagement -SMILE) oಬ ವಾಲ್ಲಾಪ್‌ 
ರೂಪದ ಇ-ಕಅಕಾ ವೇದಿಕೆ, ಎರಡನೆಯದು ಹವಾ ಮಹಲ್‌ ಮತ್ತು 
ಶಿಕ್ಲಾವಾಣಿ ಎಂಬ ರೇಡಿಯೊ ಆಧಾರಿತ ಕಲಅಕಾ ಅವಕಾಶಗಳು 
ಮತ್ತು ಮೂರನೆಯದಾಗಿ, ಶಿಕ್ಷಾ ದರ್ಶನ್‌ ಎಂಬ, ಯುನಿಸೆಫ್‌ 


ಮತ್ತು ಎಕೊಮವೇಪನ್‌ (Ekcovation) ಸಹಭಾಗಿತ್ವದ ದೂರದರ್ಶನ 
ಕಾರ್ಯಕ್ರಮ ಆಧಾರಿತ ಸಾಮಾಜಕ ಕಲಕಾ ವೇದಿಕೆಯಾಗಿದೆ. 


ಸ್ಕೈಲ್‌ (SMILE) ಮೂಲಕ ಕ್ಷೇತ್ರಾನುಭವ 


ರಾಜಸ್ಥಾನದ 10 ಜಲ್ಲೆಗಳಲ್ಲ 5೦ ಸರ್ಕಾರಿ ಶಾಲೆಗಳ 6೦ ಶಿಕ್ಷಕರು 
ಮತ್ತು ವಿದ್ಯಾರ್ಥಿಗಳ ಜೊತೆ ಗುಣಮಟ್ಟದ ಚರ್ಚೆ ನಡೆಸಲಾಲುತು. 
ಕೋವಿಡ್‌-19 ಪರಿಣಾಮವಾಗಿ, ಗ್ರಾಮೀಣ ಮತ್ತು ನಗರ 
ಪ್ರದೇಶಗಳಲ್ಲಯೂ ಆನ್‌ಲ್ಕೈನ್‌ ಮತ್ತು ದೂರವಾಣಿ ಮೂಲಕವೇ 
ಈ ಚರ್ಚೆಗಳನ್ನು ನಡೆಸಬೇಕಾಯುತು. 


(ಸ್ಕಲ್‌) "ಎಸ್‌.ಎಂ.ಐ.ಎಲ್‌.ಇ' ಕಾರ್ಯಕ್ರಮವನ್ನು 'ಸಮದ್ರ 
ಶಿಕ್ಷಣ ಅಭಿಯಾನ (58amS5ಸಿ)ದ ಅಧಿಕಾರಿಗಳು ಜಲ್ಲಾ ಅಧಿಕಾರಿಗಳ 
ಜೊತೆಗೆ ವಿಡಿಯೊ ಕಾನ್ಗರೆನ್ನ್‌ ಮೂಲಕ ಪರಿಚಯುಸಿದರು. 
ಸ್ಕಲ್‌ /! ಎಸ್‌.ಎಂ.ಐ.ಎಲ್‌.ಇ ಕಾರ್ಯ-ಕ್ರಮವನ್ನು ಈ ಕೆಳಗೆ 
ನೀಡಲಾಗಿರುವ ಮಾರ್ಗಸೂಚಿಗಳ ಪ್ರಕಾರ ಜಾರಿಗೆ ತರಬೇಕು 
ಎಂದು ನಿರ್ದೇಶನ ನೀಡಲಾಗಿತ್ತು. 


ರಾಜಸ್ಥಾನ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ 
ಸಂಸ್ಥೆಯು (Rajasthan State Institute of Educational 


Research and Training -(RSCERT) ಸ್ಕೈಲ್‌ಗೆ (ಎಸ್‌.ಎಂ.ಐ. 
ಎಲ್‌.ಇ.) ನೋಡಲ್‌ ಏಜೆನ್ಸಿಯಾಗಿದೆ. ವಿವಿಧ ತರಗತಿಗಳಗೆ ಇ- 
ಪಠ್ಯಗಳು ಈ ಕೆಳಗಿನಂತೆ ಬರುತ್ತವೆ: ಎನ್‌ಸಿಇಆರ್‌ಟ ವೆಬ್‌ಸೈಟ್‌ 


ಇ-ಪಾಠಶಾಲಾ, ದೀಕ್ಷಾ (DIKSHA) ಕಾರ್ಯಕ್ರಮ ಮತ್ತು ಇತರ 
ಮುಕ್ತ ಸಂಪನ್ಯ್ಕೂಲಗಳು. ವಿಷಯವಾರು ಶಿಕ್ಷಕರು ಕೂಡಾ 
ವಾಲ್ಸಾಪ್‌ ಗುಂಪಿಗೆ ಪಿಡಿಎಫ್‌ ರೂಪದಲ್ಲಿ ಹೆಚ್ಚುವರಿ ಪಠ್ಯಗಳನ್ನು 
ಕಳುಹಿಸುತ್ತಿರುತ್ತಾರೆ. 


ಮಕ್ಷಳನ್ನು ತೊಡಗಿಸಿಕೊಳುವಿಕೆ 
[2 QA ( 


ಆನ್‌ಲೈನ್‌ ಸಂಪನ್ಮೂಲಗಳ ಪ್ರಯೋಜನ ಪಡೆದುಕೊಳ್ಳುವ 
ನಿಟ್ಟನಲ್ಲ ಮೊದಲ ಹೆಜ್ಜೆ ಎಂದರೆ ಈ ಕಾರ್ಯಕ್ರಮಕ್ಕೆ ಒಂದು 
ಕೊಂಡಿಯನ್ನು ಸ್ಥಾಪಿಸಿಕೊಳ್ಳುವುದು. ಕ್ಷೇತ್ರಾನುಭವ ಮತ್ತು 
ಸ್ವಂದನೆಗಳ (ಪ್ರತಿಕ್ರಿಯೆ) ಪ್ರಕಾರ, ರಾಜಸ್ಥಾನದ ಬಹುತೇಕ 
ಜಲ್ಲೆಗಳ್ಲ ಆನ್‌ಲೈನ್‌ ಸಂಪನ್ಯೂಲಗಳನ್ನು / ಪಠ್ಯಗಳನ್ನು 
ಪಡೆಯುವುದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. 


'ಸ್ವೈಲ್‌'ನ (SMILE) ಅಳವಡಿಕೆಗೆ ಮಾರ್ಗಸೂಚಗಳು 


. ಇ-ಮಾಹಿತಿಗಳನ್ನು ಶಾಲಾ ಶಿಕ್ಷಣ ಇಲಾಖೆಯಲ್ಲ ರಾಜ್ಯ ಮಟ್ಟದಿಂದ ವಾಟ್ಯ್ಯಾಪ್‌ ಮೂಲಕ ಸಿದ್ಧಪಡಿಸಿ ಅಪ್‌ಲೋಡ್‌ 
ಮಾಡಲಾಗುತ್ತದೆ; ನಂತರ ಅದನ್ನು ಜಲ್ಲಾ ಮುಖ್ಯ ಶಿಕ್ಷಣಾಧಿಕಾರಿ (ಸಿಡಿಇಒ) ಗ್ರೂಪ್‌ಗೆ, ಅಲ್ಪ್ಲಂದ ಮುಖ್ಯ ಬ್ಲಾಕ್‌ ಶಿಕ್ಷಣಾಧಿಕಾರಿ 
ಗ್ರೂಪ್‌ (ಸಿಬಇಒ), ಪಂಚಾಯತ್‌ ಪ್ರಾಥಮಿಕ ಶಿಕ್ಷಣಾಧಿಕಾರಿ (ಪಿಇಇಒ) ಗ್ರೂಪ್‌ ಅಥವಾ ನಗರ ಪ್ರದೇಶಗಳೂ ಉಚಿತ 
ಪಠ್ಯಪುಸ್ತಕ (ಎಫ್‌ಟಬ) ನೋಡಲ್‌ ಅಧಿಕಾರಿ ಗ್ರೂಪ್‌ಗೆ ಕಳುಹಿಸಲಾಗುತ್ತದೆ. 


* ಎಲ್ಲಾ ಪಿಇಇಒಗಳು ವಾಲಟ್ಯಾಪ್‌ ಗ್ರೂಪ್‌ನ ಅಡ್ಕಿನ್‌ಗಳಾಗಿರುತ್ತಾರೆ. ಅವರು ಎರಡು ವಾಟ್ಕ್ಯಾಪ್‌ ಗ್ರೂಪ್‌ಗಳನ್ನು ಮಾಡುತ್ತಾರೆ- 


ಒಂದು ಶಿಕ್ಷಕರದ್ದು, ಮತ್ತೊಂದು ಪೋಷಕರದ್ದು. 


. ಆನ್‌ಲೈನ್‌ ಖೋಧನೆಯು ವಿಡಿಯೊಗಳ ನೆರವಿನಿಂದ ಪ್ರಾರಂಭವಾಗುತ್ತದೆ. 


p ಪಾಠಕ್ಕೆ ಸಂಬಂಧಿಸಿದ ವಸ್ತು/ವಿಷಯಗಳನ್ನು ಬೆಳಗ್ಗೆ 8 ಗಂಟಿಗೆ ಸಿಡಿಇಒ ಗುಂಪಿನಲ್ಪ್ಲ ಅಪ್‌ಲೋಡ್‌ ಮಾಡಿದ ಬಳಕ ಅದು 
ಬ್ಲಾಕ್‌ ಮಟ್ಟದ ಸಿಬಇಒ ಗ್ರೂಪ್‌ಗಳಗೆ ಲಭ್ಯವಾಗುವಂತೆ ಮಾಡಲಾಗುತ್ತದೆ. 


* ಮುಂದಿನ ದಿನಗಳಗೆ ಸಂಬಂಧಿಸಿದ ಶೆಡ್ಯೂಲ್‌ಗಳನ್ನು ಹಿಂದಿನ ದಿನ ಸಾಯಂಕಾಲವೇ ಹಂಚಿಕೊಳ್ಳಲಾಗುವುದು. 


[a 


* ಪಿಬಇಇಒ ಮಾತ್ರ ಠ ಗ್ರೂಪ್‌ಗಳಲ್ಪ ಕಂಟಿಂಟ್‌ಗಳನ್ನು ಅಪ್‌ಲೋಡ್‌ ಮಾಡಬಹುದು. ವಾಲ್ಲಾಪ್‌ ಗ್ರೂಪ್‌ಗಳಲ್ಲ ಪಠ್ಯ ಸಂಬಂಧಿ 
ವಿಷಯಗಳು ಮಾತ್ರ ಹಂಚಿಕೆಯಾಗಿದೆ ಎಂಬುದನ್ನು ಆತ/ಆಕೆ ಬಚಿತಪಡಿಸಿಕೊಳ್ಳಬೇಕು. 


* ಪಿಬಲಒ ಅವರು ಟ್ರ್ಯಾಕರ್‌ ಪೀಲ್‌ಗಳ ಮೂಲಕ ವಿವರಗಳನ್ನು ಅಪ್‌ಲೋಡ್‌ ಮಾಡುತ್ತಾರೆ. 


* ಗೂಗಲ್‌ ಪೀಟ್‌ ಅನ್ನು ಕಾಲಕಾಲಕ್ಕೆ ತುಂಬುವ ಜವಾಬ್ದಾರಿ ನಿಬಳಜಒ ಅವರದ್ದಾಗಿರುತ್ತದೆ. 


p ಶಿಕ್ಷಕರೂ ಕೂಡಾ ರಾಜ್ಯ ಮಟ್ಟದಲ್ಲ ತಮ್ಮದೇ ಕಂಟಿಂಟಬ್‌ಗಳ 


ನ್ನು ಸಲ್ಪಸಬಹುದು. 


*°  ಕಂಟಿಂಬ್‌ ಸಿದ್ಧಪಡಿಸಲು ಆರ್‌ಎಸ್‌ಸಿಇಆರ್‌ಟ (RSCERT) ನೋಡಲ್‌ ಸಂಸ್ಥೆಯಾಗಿರುತ್ತದೆ; ಎಲ್ಲಾ ಡಿಐಇಟಗಳು (DIET) ಇ- 
ಕಂಟೆಂಬಟ್‌ಗಳನ್ನು ಸಿದ್ದಪಡಿಸಲು ಮತ್ತು ಪರಾಮರ್ಶಿಸಲು ಸಹಕಾರ ನೀಡುತ್ತವೆ ಎಂದು ನಿರೀಕ್ಷಿಸಲಾಗಿದೆ. 


* ಶೇಕಡಾ 4೦ಕ್ಕಿಂತಲೂ ಕಡಿಮೆ ಪ್ರವೇಶಾತಿ ಹೊಂದಿರುವ ಜಲ್ಲೆಗಳು ತಮ್ಮ ಪ್ರದರ್ಶನವನ್ನು ಉತ್ತಮಗೊಳಸಿಕೊಳ್ಳಬೇಕು. 


* ಎಲ್ಲಾ ಸರ್ಕಾರಿ ಶಾಲೆಗಳ ದಾಬಲಾಗಿರುವ ವಿದ್ಯಾರ್ಥಿಗಳನ್ನು ಶಂ ಪ್ರಯತ್ನದ ಮೂಲಕ ತಲುಪುವುದು ಇಲಾಖೆಯ 


ಗುರಿಯಾಗಿದೆ. 


(2೦೨೦ರ ಏಪ್ರಿಲ್‌ನಲ್ಲ ಎಸ್‌ಪಿಡಿ (5$8AmSa) ಜಲ್ಲಾ ಮಟ್ಟದ ಅಧಿಕಾರಿಗಳಗಾಗಿ ಹಮ್ಮಿಕೊಂಡಿದ್ದ ವಿಡಿಯೊ ಕಾವ್ನರೆನ್ಸ್‌ ಸಭೆಯಿಂದ 


ಆಯ್ದುಕೊಂಡ ಅಂಶಗಳು). 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೭1 


109 


110 


ವಿದ್ಯಾರ್ಥಿಗಳ ಹೊತೆಗಿನ ಸಂವಾದದಲ್ಲ ತಿಆದು ಬಂದ 
ಅಂಶವೆಂದರೆ, ಬದಲಾವಣಿಯ ಹಂತದಲ್ಲರುವ ಹಿರಿಯ 
ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದಾರೆ. 
ಕೋಚಿಂಗ್‌ ತರಗತಿ ಅಥವಾ ಗ್ರಂಥಾಲಯಕ್ಕೆ ತೆರಕಲೂ ಸಹ 
ಅವರಿಗೆ ಅವಕಾಶವಿಲ್ಲ. ಕೆಲವು ವಿದ್ಯಾರ್ಥಿಗಳು ಹೇಳುವಂತೆ, 
ಹೊರಗೆ ಹಡಾಡಲು ನಿರ್ಬಂಧವಿರುವ ಕಾರಣ ತಮ್ಮ ಸ್ನೇಹಿತರನ್ನು 
ಭೇಟಯಾಗಲು, ಅವರೊಂದಿಗೆ ಸೇರಿ ಗುಂಪಾಗಿ ಅಧ್ಯಯನ 
ಮಾಡಲು ಅಥವಾ ಆಟವಾಡಲೂ ಅವಕಾಶವಿಲ್ಲದಿರುವ ಬಣ್ದೆ 
ಬೇಸರವಿದೆ. 


ಅವರ ತರಗತಿ ಶಿಕ್ಷಕರು (ಕ್ಲಾಸ್‌ ಟೀಚರ್‌) ತಮ್ಮ ಹೆತ್ತವರಿಗೆ 
(ಬಹುತೇಕ ತಂಡದೆಯಂದಿರಿಗೆ) ದೂರವಾಣಿ ಕರೆ ಮಾಡಿ, ನಿಮ್ಮ 
ಮಕ್ಕಳನ್ನು ಸ್ಕೈಲ್‌ ತರಗತಿಗೆ ಸೇಪ್ಪಡೆಗೊಳಸಲು 
ಆಸಕ್ತರಾಗಿದ್ದೀರಾ ಎಂದು ವಿಚಾರಿಸಿದ್ದರೆಂದು ಕೆಲವು ಮಕ್ಕಳು 
ನೆನಪಿಸಿದರು. ಆ ಶಿಕ್ಷಕರು ಸ್ಕೈಲ್‌ ತರಗತಿಯ ಪ್ರಕ್ರಿಯೆಯನ್ನು 
ವಿವರಿಸಿ ತರಗತಿಗೆ ಮಕ್ಕಳನ್ನು ಸೇರಿಸುವ ಬಣ್ಣೆ ಹೆತ್ತವರ ಅನುಮತಿ 
ಕೋರಿ ಅವರ ದೂರವಾಣಿ ಸಂಖ್ಯೇಯನ್ನು ಪಡೆದು ಅದನ್ನು 
ವಾಲ್ಲಾಪ್‌ ಗುಂಪಿಗೆ ಸೇರಿಸಿದ್ದಾರೆ. 


ಕೆಲವು ಜಲ್ಲೆಗಳ ಗ್ರಾಮೀಣ ಶಾಲೆಯ ವಿದ್ಯಾರ್ಥಿಗಳು. ತಮ್ಮ 
ಶಿಕ್ಷಕರು ಆನ್‌ಲೈನ್‌ ತರಗತಿಗಳ ಬಣ್ಣೆ ಯಾವುದೇ ಮಾಹಿತಿಯನ್ನು 
ಸರಿಯಾದ ಸಮಯಕ್ಕೆ ಹಂಜಕೊಂಡಿಲ್ಲ ಎಂದು ದೂರಿದರು. 
ಕಲಕೆಯ ಬಗ್ಗೆ ತೀವ್ರ ಆಸಕ್ತಿ ಇದ್ದು. ಸ್ಕೈಲ್‌ನಲ್ಲ ಪಾಲ್ಗೊಳ್ಳಲು 
ಉತ್ಸುಕರಾಗಿರುವುದಾಗಿಯೂ ಅವರು ಹೇಳದರು. ಆದರೆ ಈ 
ವಿದ್ಯಾರ್ಥಿಗಳ ಬಳ ಸ್ಮಾರ್ಟ್‌ಫೋನ್‌, ಬ್ರಾಡ್‌ಬ್ಯಾಂಡ್‌ ಜತೆಗೆ 
ಇಂಟರ್‌ನೆಟ್‌ ಪ್ಯಾಕೇಜ್‌ ಇರಲಲ್ಲ. ಹಾಗಾಗಿ ಸ್ಕೈಲ್‌ನಂತಹ 
ಕಅಕಾ ಕಾರ್ಯಕ್ರಮದ ಪ್ರಯೋಜನ ಪಡೆಯುವುದು ಕಷ್ಟವಾಗಿತ್ತು. 
ಅವರ ಕೈಗೆ ಘೋನ್‌ ಸಿಕ್ಕದಾಗಲಷ್ಟೇ ಅವರು ಪಾಠಗಳನ್ನು 
ನೋಡಲು ಸಾಧ್ಯವಾಗತ್ತಿತ್ತು. 


'ಪಾಠಗಳು ನನ್ನ ಸಹೋದರನ ಮೊಬೈಲ್‌ಗೆ ಬರುತ್ತವೆ. ಹಾಗಾಗಿ 
ಅವನು ಕೆಲಸದಿಂದ ವಾಪಸಾದ ಬಳಕವೇ ಪಾಠಗಳನ್ನು ನೋಡಲು 
ನನಗೆ ಸಾಧ್ಯವಾಗುತ್ತದೆ. ನಾನು ಪ್ರತಿದಿನ ಪಾಠಗಳನ್ನು 
ನೋಡಲಾಗುವುದಿಲ್ಲ. ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯಲ್ಲ 
ಕುಟುಂಬದ ಪ್ರತಿಯೊಬ್ಬರಿಗೂ ಮೊಬೈಲ್‌ ಘೋನ್‌ ಬರೀದಿ 
ಮಾಡುವುದು ಸಾಧ್ಯವಿಲ್ಲ (12ನೇ ತರಗತಿ ವಿದ್ಯಾರ್ಥಿ. ದೌಸಾ). 


ವೇಳಾಪಟ್ಟ 1 ಕಾರ್ಯಕ್ರಮ 


ವಾಲ್ಲ್ಯಾಪ್‌ ಗುಂಪಿನಲ್ಲ ದಿನಾ ಬೆಳಗ್ಗೆ ೨ ಗಂಟೆಗೆ ಪಾಠ 
ಕಳಸಲಾಗುತ್ತದೆ. ತರಗತಿ ಪ್ರಕಾರ ಪಾಠಗಳನ್ನು ವಿಡಿಯೊ / 
ಆಡಿಯೊ / ಪಿಡಿಎಫ್‌ ರೂಪದಲ್ಲ ಕಳುಹಿಸಲಾಗುತ್ತದೆ. 
ವಿದ್ಯಾರ್ಥಿಗಳು ಅವುಗಳನ್ನು ಮೋಡಿ ನೋಟ್‌ ಸಿದ್ಧಪಡಿಸಿ- 
ಕೊಳ್ಳಬೇಕಾಗುತ್ತದೆ. ದೊಡ್ಡ ಪಾಠಗಳನ್ನು ಎರಡು ದಿನಗಳಗೆ 
ಆಗುವಂತೆ ವಿಭಜಸಲಾಗಿರುತ್ತದೆ. 


ಒಂದು ಜಲ್ಲೆಯಲ್ಲ ವಿದ್ಯಾರ್ಥಿಗಳಗೆ ಹೊಸ ತರಗತಿಗಳಗೆ 
ಸಂಬಂಧಿಸಿದ ಹೊಸ ಪಠ್ಯಪುಸ್ತಕಗಳು ಲಭ್ಯವಾಗಿರದ ಕಾರಣ 
ಸಂಪೂರ್ಣ ಹಿಂದಿ ಮತ್ತು ಸಂಸ್ಥೃತ ಪಠ್ಯಪುಸ್ತಕಗಳನ್ನೇ 
ಅಪ್‌ಲೋಡ್‌ ಮಾಡಲಾಗಿತ್ತು. 


ತೀರಾ ಇತ್ತೀಚೆಗೆ, ಕಾರ್ಯಹಾಳೆಗಳನ್ನು ಕಳುಹಿಸಲಾಗಿದ್ದು. 
ವಿದ್ಯಾರ್ಥಿಗಳು ಮನೆಯಲ್ಲೇ ಲಾಸ್ಟ್‌ಗಳನ್ನು ಮುಗಿಸಬೇಕಾಗಿತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ವಿದ್ಯಾರ್ಥಿಗಳಗೆ ಯಾವುದಾದರೂ ಪಾಠ ಅರ್ಥವಾಗದಿದ್ದರೆ ಆ 
ವಿಷಯಕ್ಕೆ ಸಂಬಂಧಿಸಿದ ಶಿಕ್ಷಕರನ್ನು ಸಂಪರ್ಕಿಸಿ ತಮ್ಯ 
ಸಂದೇಹಗಳನ್ನು ನಿವಾರಿಸಿಕೊಳ್ಳಬೇಕಾಗಿತ್ತು. 


ನಾವು ಯಾವತ್ತೂ ಈ ರೀತಿಯಲ್ಲ ಪಾಠ ಹೇಆಸಿಕೊಂಡಿರದ ಕಾರಣ 
ಪಾಠಗಳನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ಸುಲಭವಲ್ಲ. 
ಶಾಲೆಯಲ್ಲ ಶಿಕ್ಷಕರಿಂದ ಹೇಳಆಸಿಕೊಂಡು ಕಲಯುವುದೇ ನಮಗೆ 
ಸುಲಭ! (ಒಬ್ಬ ವಿದ್ಯಾರ್ಥಿ) 


ಒಂದು ಸನ್ನಿವೇಶದಲ್ಲಿ. ಎಲ್ಲಿ ವಿದ್ಯಾರ್ಥಿಗಳು ಬಹುಬಗೆಯ 
ಸಮಸ್ಯೆಗಳನ್ನು ಎದುರಿಸುತ್ತಾರೋ ಅವರು ಸ್ವಯಂಪ್ರೇರಣೆಯುಂದ, 
ಯಾವುದೇ ಮಾರ್ಗದರ್ಶನವಿಲ್ಲದೆಯೇ ಕಲಯುತ್ತಾರೆ ಎಂದು 
ಖಚಿತಪಡಿಸಿಕೊಳ್ಳುವುದು ಅವಾಸ್ತವವಾಗಿ ಕಾಣುತ್ತದೆ. 


ಅಂಗ ಅಸಮಾನತೆಗಳು 


ಮನೆ ಮಂದಿಯ ಮಧ್ಯೆ ಅಂಗಾಧಾರಿತವಾಗಿ ಪಾತ್ರ ಮತ್ತು 
ಜವಾಬ್ದಾರಿಗಳ ಹಂಚಿಕೆಯಾಗುವ ನೆಲೆಯಲ್ಲ. ಡಿಜಟಲ್‌ 
ಸಾಧನಗಳ ಲಭ್ಯತೆಯಲ್ಲಿಯೂ ಅಂಗಭೇದ ಕಂಡುಬರುವುದು 
ಪ್ರಮುಖ ಅಂಶವಾಗುತ್ತದೆ. ನಗರ ಪ್ರದೇಶಗಳಲ್ಲ ಬಾಲಕಿಯರ 
ಶಾಲೆಗಳಲ್ಲನ ಶಿಕ್ಷಕರು ಹೇಳುವ ಪ್ರಕಾರ, ವಿದ್ಯಾರ್ಥಿನಿಯರು 
ಕಲಕೆಯ ಬಗ್ಗೆ ಶ್ರಮಪಡುತ್ತಿದ್ದರು ಅಲ್ಲದೆ, ತಮಗೆ ಅರ್ಥವಾಗದ 
ಸಂಗತಿಗಳನ್ನು ದೂರವಾಣಿ ಕರೆ ಮಾಡಿ ತಿಆದುಕೊಳ್ಳುತ್ತಿದ್ದರು. 


ಆದರೆ, ಗ್ರಾಮೀಣ ಪ್ರದೇಶಗಳಲ್ಲನ ಹೆಣ್ಣುಮಕ್ಕಳಗೆ ಅವರ ಹೆತ್ತವರು 
ದೀರ್ಪಾವಧಿವರೆಗೆ ಮೊಬೈಲ್‌ ಘೋನ್‌ ಬಳಸಲು ಅವಕಾಶ 
ನಿರಾಕರಿಸುತ್ತಿದ್ದುದರಿಂದ ವಿದ್ಯಾರ್ಥಿನಿಯರಿಗೆ ಘೋನ್‌ 
ಲಭ್ಯತೆಯಲ್ಲ ವ್ಯತ್ಯಯವಾಗುತ್ತಿತ್ತು. ಹೆಣ್ಣು ಮಕ್ಕಳು ಇಂಟರ್‌- 
ನೆಬ್‌ನಲ್ಲ ಸಿಗುವ 'ಅನವಶ್ಯ' ಮಾಹಿತಿಗಳಗೆ ತೆರೆದುಕೊಳ್ಳಬಹುದು 
ಇಲ್ಲವೇ ಸ್ನೇಹಿತರ ಜತೆ ಮಾತನಾಡಬಹುದು ಎಂಬುದು ಹೆತ್ತವರ 
ಆತಂಕ. 


ಶಿಕ್ಷಕರ ಅಭಿಮತ 


ಕೋವಿಡ್‌-19 ಪಿಡುಗಿನಿಂದಾಗಿ ಶಿಕ್ಷಣವು ತೀವ್ರವಾಗಿ ಸಮಸ್ಯೆಗೆ 
ಗುರಿಯಾಗಿದೆ ಎಂಬುದು ನಗರ ಮತ್ತು ಗ್ರಾಮೀಣ ಪ್ರದೇಶ- 
ಗಳೆರಡರಲ್ಲೂ ಶಿಕ್ಷಕರು ಅಭಿಪ್ರಾಯಪಡುತ್ತಾರೆ. ಶಾಲೆ ಪುನಃ 
ಶುರುವಾದ ಮೇಲೂ ಕೆಲವು ವಿದ್ಯಾರ್ಥಿಗಳು ಕಲಕೆಯಲ್ಲ 
ತೊಡಗಿಸಿಕೊಳ್ಳಲು ಸಾಧ್ಯವಾಗಲಾರದು ಎಂಬುದು ಶಿಕ್ಷಕರ ಭಯ. 
ಅಲ್ಲದೆ, ಎಷ್ಟೋ ಮಕ್ಷಳು ತಮ್ಮ ತಂದೆತಾಯಯರ ಜೊತೆಗೆ 
ತಮ್ಮತಮ್ಮ ಊರುಗಳಗೆ ಹಿಂತಿರುಗಿರುವ ಕಾರಣ ಶಾಲೆ ಶುರುವಾದ 
ಬಳಕ ಅನೇಕ ಮಕಳು ಶಾಲೆಯಿಂದ ವಂಚಿತರಾಗಬಹುದು ಎಂದು 
ಶಿಕ್ಷಕರು ಆತಂಕ ವ್ಯಕ್ತಪಡಿಸುತ್ತಾರೆ. 


ಸ್ಕೈಲ್‌ನ ಮೂಲ ಉದ್ದೇಶ, ಮಕ್ಕಳನ್ನು ಶಿಕ್ಷಣದಿಂದ ವಂಚಿತ- 
ರಾಗದಂತೆ ನೋಡಿಕೊಳ್ಳುವುದು ಮತ್ತು ಕಅಕೆಯನ್ನು ಬಚತ 
ಪಡಿಸುವುದು ಅಂದರೆ 'ಪಢಾಯೀ ಕೆ ಪ್ರತಿ ರುಜಾನೆ ರಹೇ" 
(ಅಧ್ಯಯನದ ಬಗ್ಗೆ ಆಸಕ್ತಿ ಹೊಂದಿ) ಎಂದು ಶಿಕ್ಷಕರ ವರದಿ 
ಹೇಳುತ್ತದೆ. ಕೆಲವು ಶಿಕ್ಷಕರ ಪ್ರಕಾರ, ಸ್ಕಲ್‌ ಕಾರ್ಯಕ್ರಮವು 
ಪ್ರಯೋಜನಕಾರಿಯಾಗಿತ್ತು ಯಾಕೆಂದರೆ ಕಅಕೆಯ ಮುಂದುವರಿಕೆ 
ಸಾಧ್ಯವಾಯುತಲ್ಲದೆ, ಲಾಕ್‌ಡೌನ್‌ ಅವಧಿಯನ್ನು ಪರಿಣಾಮ- 
ಕಾರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಯಿತು. 


ಆನ್‌ಲೈನ್‌ ಅವಕಾಶವು ಮಕ್ಕಳನ್ನು ಆಸಕ್ತಿಬುಂದ ಕಅಯುವಂತೆ 
ಮಾಡಿತು. ಗ್ರಾಮೀಣ ಭಾಗದ ಕೆಲವು ಶಿಕ್ಷಕರು, ತಮ್ಮ ಮಾತಿಗೆ 
ಬದ್ಧರಾಗಲು ಸಿದ್ಧರಿಲ್ಲದಿದ್ದರೂ, ಸ್ಕೈಲ್‌ ಕಾರ್ಯಕ್ರಮವನ್ನು 
ದೀರ್ಪಾವಧಿ ನಡೆಸುವುದು ಸೂಕ್ತವಲ್ಲ ಎಂದರು. ಡಿಜಟಲ್‌ 
ಸೇವೆಗಳು ಮತ್ತು ಇಂಟರ್‌ನೆಟ್‌ ಸಂಪರ್ಕಗಳ ಅಲಭ್ಯತೆಯ ಮಧ್ಯೆ 
ಆನ್‌ಲೈನ್‌ ಕಲಕೆಯು ಭಾಗಶಃ ಪರಿಣಾಮಕಾರಿ ಎಂಬುದು ಅವರ 
ಅಭಿಪ್ರಾಯ. 


ಕೋವಿಡ್‌-1೨ ಅವಧಿಯಲ್ಲ ಬಹುತೇಕ ತಂದೆತಾಯಂದಿರಿಗೆ 
ನಿತ್ಯಜೀವನವೇ ದುಸ್ತರವಾಗಿರುವುದನ್ನು ಈ ಶಿಕ್ಷಕರು ಒತ್ತಿ 
ಹೇಆದರು. ಹಾಗಿರುವಾಗ, ತಮ್ಮ ಮಕ್ಷಳಗಾಗಿ ಸ್ಕಾರ್ಟ್‌ಘೋನ್‌ 
ಹಾಗು ಇಂಟರ್‌ನೆಟ್‌ ಸಂಪರ್ಕ ಹೊಂದುವುದು ಅವರಿಗೆ ಕಷ್ಟ 
ಎಂಬುದು ಅವರ ವಾದ. ಇಂತಹ ಸಮಸ್ಯೆಗಳ ಬಗ್ಗೆ ಸ್ಕಲ್‌ 
ಆರಂಭಸುವ ಮೊದಲೇ ಇಲಾಖೆ ಯೋಚಿಸಬೇಕಾಗಿತ್ತು ಎಂಬುದು 
ಶಿಕ್ಷಕರ ಅಭಿಪ್ರಾಯ. 


ನಮ್ಮ ಶಾಲೆಯಲ್ಲ ಪರಿಶಿಷ್ಠ ಜಾತಿ, ಪಂಗಡದ ವಿದ್ಯಾರ್ಥಿಗಳು ಮತ್ತು 
ಹೆಣ್ಣು ಮಕ್ಷಳ ಸಂಖ್ಯೆ ಜಾಸ್ಟಿ ಇದೆ. ಪೋಷಕರಿಗೆ ಸ್ಕಾರ್ಟ್‌ಘೋನ್‌ 
ಖರೀದಿಸುವ ಶಕ್ತಿ ಇಲ್ಲ. ಇಂಟರ್‌ನೆಟ್‌ ಸಂಪರ್ಕದ ಮಾತು 
ಹಾಗಿರಲ, ವಿದ್ಯುತ್‌ ಸಂಪರ್ಕವೂ ಇರುವುದಿಲ್ಲ (ಶಿಕ್ಷಕ ಬರಣ್‌). 


ಶಿಕ್ಷಕರು ಅಂದಾಜಸುವ ಪ್ರಕಾರ (ಗ್ರಾಮೀಣ ಮತ್ತು ನಗರ ಪ್ರದೇಶ 
ಎರಡರಲ್ಲೂ) ಶಾಲೆಗೆ ನೋಂದಾಯುಸಿಕೊಂಡ ವಿದ್ಯಾರ್ಥಿಗಳ ಪೈಕಿ 
ಶೇ.25ರಿಂದ ಶೇ.5೦ರಷ್ಟು ಮಕ್ಕಳು ಮಾತ್ರ ಸ್ಕಲ್‌ 
ಕಾರ್ಯಕ್ರಮದಲ್ಲ ಸಂಪರ್ಕ ಹೊಂದಲು ಸಾಧ್ಯವಾಗಿದೆ. ಎಷ್ಟೋ 
ಹೆತ್ತವರ ದೂರವಾಣಿ ಸಂಖ್ಯೆಗಳೇ ಲಭ್ಯವಿಲ್ಲ. ಪೂರ್ವತಯಾರಿ 
ಮತ್ತು ಮಾಹಿತಿ ಇಲ್ಲದೆಯೇ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ 
ತರಲಾಗಿದೆ ಎಂಬುದು ಶಿಕ್ಷಕರ ಅಭಿಪ್ರಾಯ. 


ಜಲ್ಲೆ/ಬ್ಲಾಕ್‌ ಮಟ್ಟದ ಅಧಿಕಾರಿಗಳು ಮತ್ತು ಶಿಕ್ಷಕರು ರಾಜ್ಯ ಅಥವಾ 
ಜಲ್ಲಾ ಮಟ್ಟದಿಂದ ಬರುವ ಆದೇಶಗಳನ್ನು ಯಥಾವತ್‌ 
ಪಾಆಸಿದ್ದಾರಷ್ಟೇ. ದೂರದೃಷ್ಟಿಯ ಕೊರತೆಯೇ ಎಲ್ಲಾ 
ನಿರ್ಬಂಧಗಳಗೆ ಕಾರಣ. ಯಾಕೆಂದರೆ, ಎಷ್ಟೋ ಶಿಕ್ಷಕರಿಗೆ ದೂರ 
ಶಿಕ್ಷಣಕ್ಕೆ ಸಂಬಂಧಿಸಿದ ಡಿಜಟಲ್‌ ತಂತ್ರಜ್ಞಾನವನ್ನು ಹೇಗೆ 
ಬಳಸಬೇಕು ಎಂದೇ ತಿಆದಿಲ್ಲ. ಹಾಗಾಗಿ, ತೀರಾ ಇತ್ತೀಚೆಗೆ, 
ಶಿಕ್ಷಕರನ್ನು ಆನ್‌ಲೈನ್‌ ಬೋಧನೆ ಮತ್ತು ಕಲಕೆಗೆ ಅಣಿಗೊಆಸುವ 
ಉದ್ದೇಶದಿಂದ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿ- 
ಕೊಳ್ಳಲಾಗಿತ್ತು. 


ಅಲ್ಲದೆ, ಶಿಕ್ಷಕರು ಪ್ರತಿದಿನ ತಲಾ ಐದು ವಿದ್ಯಾರ್ಥಿಗಳನ್ನು 
ಸಂಪರ್ಕಿಸಿ ಪಾಠಕ್ಷೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ಸಂಗ್ರಹಿಸಬೇಕು. 
ಎರಡು ನಮೂನೆಯ ಗೂಗಲ್‌ ಫಾರ್ಮ್‌ಗಳ ಪೈಕಿ ಒಂದರಲ್ಲ 
ದೂರವಾಣಿ ಕರೆಯ ವಿವರಗಳನ್ನು ದಾಬಲಸಿಕೊಂಡು., 
ಇನ್ನೊಂದರಲ್ಲ ಇ-ಪಠ್ಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತುಂಚಪಿ 


ಕೃತಜ್ಞತೆಗಳು 
KD 


ಶಿಕ್ಷಕರು ಕಳುಹಿಸಬೇಕು. ಈ ಎರಡೂ ಕೆಲಸಗಳು ಯಾಂತ್ರಿಕ 
ಮತ್ತು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತವೆ. ಜಲ್ಲೆಯಾದ್ಯಂತ 
ಶಿಕ್ಷಕರ ಈೇ ಗೂಗಲ್‌ ಫಾರ್ಮ್‌ಗಳು ವಿಭಿನ್ನವಾಗಿರುತ್ತವೆ ಎಂಬುದು 
ರಾಜ್ಯ ಮಟ್ಟದ ಅಧಿಕಾರಿಯೊಬ್ಬರ ಅಭಿಪ್ರಾಯ. 

ಸರ್ಕಾರಿ ಶಾಲೆಗಳ ಡಿಜಟಲ್‌ ಶಿಕ್ಷಣವು ದೊಡ್ಡ ಸಂಖ್ಯೇಯ 
ಮಕ್ಕಳನ್ನು ಅನೇಕ ಕಾರಣಗಳಗಾಗಿ ವಿಭಜಸಿದ್ದು. ಶೇ ಕಾರ್ಯ- 
ಕ್ರಮದಿಂದ ಹೊರಗುಆಯುವಂತೆ ಮಾಡಿದೆ. 


ಮುಕ್ತಾಯ 


ಡಿಜಟಲ್‌ ಕಲಕೆಯ ಅನುಭವವು ಸ್ಕಲ್‌ ಕಾರ್ಯಕ್ರಮ 
ವಿದ್ಯಾರ್ಥಿಗಳನ್ನು ವಿರಳವಾಗಿ ತಲುಪಿದೆ ಎಂಬ ವಿಚಾರವು ಈ 
ಮೇಅನ ಅಂಶಗಳ೦ದ ತಿಆದುಬರುತ್ತದೆ. ಈ ಅಂತರವು ರಾಜ್ಯದ 
ಗ್ರಾಮೀಣ ಭಾಗದಲ್ಲ ಅಧಿಕವಾಗಿದೆ. ಆನ್‌ಲೈನ್‌ ಕಅಕೆಯನ್ನು 
ಸರ್ಕಾರದ ಆದೇಶದ ಮೂಲಕ ವೈವಿಧ್ಯಮಯ ವಲಯದ 
ವಿದ್ಯಾರ್ಥಿಗಳು. ಹೆತ್ತವರು ಮತ್ತು ಶಿಕ್ಷಕರಿಗೆ ಪರಿಚಯುಸಬಹುದು 
ಎಂಬ ಊಹೆಯೇ ಸಮಸ್ಕಾತ್ಯಕವಾದುದು. 


ಆನ್‌ಲೈನ್‌ ಕಅಕಾ ಪ್ರಕ್ರಿಯೆ ಆರಂಭದ ಹಿಂದಿನ ಉದ್ದೇಶ ಕಅಕೆಯ 
ಮುಂದುವರಿಕೆಯೇ ಆಗಿದ್ದಲ್ಲ. ಕೇವಲ ಪಠ್ಯ pi ಪಾಠಗಳನ್ನು 
ವಾಟಲಾಪ್‌ ಮೂಲಕ ಕಳುಹಿಸುವುದರಿಂದ ಮಕ್ಕಳನ್ನು 
ಅಕಾಡೆಮಿಕ್‌ ಆಗಿ ಕಲಕೆಯಲ್ಲ ತೊಡಗಿಸುವುದರ ಜೊತೆಗೆ ಅಥವಾ 
ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಹೋಲಸಲಾಗದು. 
ವಿದ್ಯಾರ್ಥಿಗಳೇ ಅಭಿಪ್ರಾಯಪಡುವಂತೆ, ಆನ್‌ಲೈನ್‌ ಶಿಕ್ಷಣದಲ್ಲಿ 
ಅವರು ಹಲವು ಬಗೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. 
ಉದಾಹರಣೆಗೆ, ಆನ್‌ಲೈನ್‌ ಪಠ್ಯಗಳನ್ನು ಹುಡುಕುವುದು ಸುಲಭದ 
ಮಾತಲ್ಲ. 


ಶೈಕ್ಷಣಿಕ ಸವಾಲುಗಳು ಯಥೇಚ್ಛವಾಗಿರುವ ಒಂದು ರಾಜ್ಯದಲ್ಲಿ 
ಕಲಕೆಯ ಅವಶ್ಯಕತೆಯನ್ನು ಸಾಧಿಸಬೇಕಾದರೆ, ಮಕ್ಷಳು 
ಎದುರಿಸುತ್ತಿರುವ ಸಾಮಾಜಕ, ಆರ್ಥಿಕ ಮತ್ತು ರಚನಾತೃಕ 
ತೊಡಕುಗಳನ್ನು ಎದುರಿಸಲು ಬೇಕಾದ ಕಾರ್ಯತಂತ್ರಗಳನ್ನು 
ಕಡ್ಡಾಯವಾಗಿ ವಿವೇಚನೆಯಿಂದ ಗಮನಿಸಬೇಕಾಗುತ್ತದೆ. 
ಉಳ್ಳವರು ಮತ್ತು ಇಲ್ಲದೇ ಇರುವ ವಿದ್ಯಾರ್ಥಿಗಳ ಮಧ್ಯೆ ದುರ್ಬಲ 
ವರ್ಗದವರಲ್ಪ ತಾವು ಅವಕಾಶ ವಂಚಿತರಾಗಿದ್ದೇವೆ ಎಂಬ ಭಾವನೆ 
ಬಂದುಜಟ್ಟರೆ ಅದು ಅವರ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆಯೂ 
ಪರಿಣಾಮ ಜರುತ್ತದೆ. ಇದರಿಂದಾಗಿ ಹೆಚ್ಚನ ವಿದ್ಯಾರ್ಥಿಗಳು ಶಾಲೆ 
ಜಬಡಲೇಬೇಕಾದ ಒತ್ತಡ ಎದುರಾಗಬಹುದು. ಶೈಕ್ಷಣಿಕ ಯೋಜಕರು 
(ಚಿಂತಕರು) ಮತ್ತು ನಿರ್ವಹಣಿಕಾರರು ಇಂತಹ ಆತಂಕಗಳನ್ನು 
ಗಮನದಲ್ಲಟ್ಟುಕೊಂಡು ಸಂಘಟತ, ದಕ್ಷ ಮತ್ತು ಪರಿಣಾಮ- 
ಕಾರಿಯಾದ ದೀರ್ಪಕಾಲಕ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಟಲು ಚಿಂತನೆ 
ನಡೆಸುವುದು ಸೂಕ್ತ. 


ಲೇಖಕರು ವಿವಿಧ ಜಲ್ಲೆಗಳಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಂದಿಗೆ ಮಾತುಕತೆ ನಡೆಸಲು ನೆರವಾದ ಸೊಮೊತಿ ಲಾಲ್‌. ಸುನಿಲ್‌ ಶೇಖರ್‌. 


ಉಪಾ ಮತ್ತು ಭನ್ಟರ್‌ ಅವರಿಗೆ ಕೃತಜ್ಞತೆ ಸಲ್ಲಸುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


111 


112 


ಶೋಭತಾ ರಾಜಗೋಪಾಲ್‌, ಅವರು ರಾಜಸ್ಥಾನದ ಜೈಪುರದಲ್ಲನ ಅಭವೃದ್ಧಿ ಅಧ್ಯಯನ ಸಂಸ್ಥೆಯಲ್ಲ ಸಹಾಯಕ 
ಪ್ರಾಧ್ಯಾಪಕರಾಗಿದ್ದಾರೆ. ಅವರು ಮೂರು ದಶಕಕ್ಕಿಂತಲೂ ಹೆಚ್ಚು ಕಾಲ ಸಾಮಾಜಕ ಅಭವೃಧ್ಧಿ ಮತ್ತು ನೀತಿ ಸಂಶೋಧನೆ, 
ತರಬೇತಿ ಮತ್ತು ನೀತಿ ಸಲಹಾ ಕ್ಷೇತ್ರದಲ್ಲಿ ಅನುಭವ ಹೊಂದಿದ್ದಾರೆ. ರಾಜಸ್ಥಾನ ಮತ್ತು ಭಾರತದಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲ 
ಇರುವ ಅಂಗ ತಾರತಮ್ಯವನ್ನು ಅರಿತುಕೊಳ್ಳುವ ಉದ್ದೇಶದಿಂದ ಅವರು ಗಂಭೀರವಾಗಿ ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ 
ಅವರು, ಯುನಿವರ್ಸಿಟ ಆಫ್‌ ಸಸ್ಥೆಕ್ಟ್‌ನ ORTH ಆರಂಛಸಿರುವ ಇಂಟರ್‌ನ್ಯಾಷನಲ್‌ ನೆಟ್‌ವರ್ಕ್‌ ಆಫ್‌ ರಿಸರ್ಚರ್ಸ್‌ 
ಸಹಯೋಗದ 'ಬ್ಲಡ್‌ ನರೇಟವ್‌' ಎಂಬ ಯೋಜನೆಯಲ್ಲ ತೊಡಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಅವರು, '೦pೀಗ ೩೧ರ 
Distance Learning in Secondary School Education in India, Routledge, 2019’ ಏ೦oಖ ಪುಸ್ತಕವನ್ನು ಸಹ 
ಬರೆದಿದ್ದಾರೆ. ಅವರನ್ನು, hobhiraj@ hotmail.com ಮೂಲಕ ಸಂಪರ್ಕಿಸಬಹುದು. 


ಮುಕ್ತಾ ಗುಪ್ತಾ ಅವರು 2೦ ವರ್ಷಗಳ೦ದಲೂ ಭಾರತ ಮತ್ತು ದಕ್ಷಿಣ ಏಷ್ಯಾದಲ್ಲ ಶಿಕ್ಷಕ ಖೋಧಕರಾಗಿದ್ದಾರೆ. ಆರು 
ವರ್ಷಗಳಂದೀಚೆ ಅವರು ಶಿಕ್ಷಣದಲ್ಲಿ ಅಂಗ ತಾರತಮ್ಯ ಸ ಸಂಬಂಧ ಅರೆಕಾಅಕ ಸಂಶೋಧಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ. 
ಭಾರತದಲ್ಲ, ವಿಶೇಷವಾಗಿ 'ರಾಜಸ್ಥಾನದಲ್ಲ ದಮರ್ಬ್ಣಲ ಸಮುದಾಯಗಳಕಲ್ಲ ಜೀವನ ಕೌಶಲಾಧಾರಿತ ಶಿಕ್ಷಣ ನೀಡುವ 
ನೆಲೆಯಲ್ಲ ಅವರು ಚಿಂತನೆ ನಡೆಸುತ್ತಿದ್ದಾರೆ. ರಾಜಸ್ಥಾನ ಸ ಸರ್ಕಾರಕ್ಷಾಗಿ ಅವರು ಅಧ್ಯಾಪಿಕಾ ಮಂಚ್‌ ಮತ್ತು ಮೀನಾ 
ಮಂಚ್‌ "ಪರಿಕಲ್ಪನೆಗಳ ಮಾದರಿಗಳನ್ನು ಸಿದ್ಧಪ ಡಿಸುವ'. ಯೋಜನೆಯಲ್ಲ ಯುನಿಸೆಫ್‌ ಜೊತೆಗೆ ಅವರು ಕೆಲಸ ಮಾಡಿದ್ದಾರೆ. 
ದೂಸ್ರಾದಶಕ್‌, ಇನ್‌ಸ್ಟಿಟ್ಯೂಟ್‌ ಆ ಡೆವಲಪ್‌ಮೆಂಟ್‌ ಪ್ಲಡೀಸ್‌ ಜೈಪುರ ಮತ್ತು ಸಂಧಾನ್‌ ಮುಂತಾದ ಸಂಸ್ಥೆಗಳಲ್ಲ 
ಹೆಣ್ಣುಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡಿದ್ದಾರೆ. ಅವರನ್ನು 
mukta.gupta66 @gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಜನಾರ್ಧನ್‌ ಚನ್ನಗಿರಿ 1 ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


